ಕರ್ನಾಟಿಕ ವಿಧಾನಪರಿಷತ್ತು 


[ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


29 (324) 


ಸದಸ್ಯರ ಹೆಸರು 


ಶ್ರೀ ಕೆ. ಹರೀಶ್‌ ಕುಮಾರ್‌ 


ಉತ್ತರಿಸುವ ದಿನಾಂಕ 


14-09-2021 


ನಗರಾಭಿವೃದ್ಧಿ ಸಚಿವರು 


ಉತ್ತರಿಸಬೇಕಾದವರು 


ಸಂ. 


ಪ್ರಶ್ನೆ 


ಉತ್ತರ 


ಅ) 


ಪಟ್ಟಿಣ ಪಂ೦ಚಾಯತ್‌/ನಗರ 
ಪಂಚಾಯತ್‌ ವ್ಯಾಪ್ತಿಯಲ್ಲಿ ಜಮೀನಿನ 
ವಿಸ್ತೀರ್ಣವು 0.25 ಎಕರೆ (1000 ಚ.ಮಿಲ್ಲ 
ಅಥವಾ ಅದಕ್ಕಿಂತ ಕಡಿಮೆ ವಿಸ್ತೀರ್ಣದ 
ಜಮೀನುಗಳಿಗೆ ಸ್ಥಳೀಯ ಯೋಜನಾ 
ಪ್ರಾಧಿಕಾರಗಳಿಂದ ಬಹು ನಿವೇಶನ 
ಬಡಾವಣೆ ನಕ್ಷೆ ಅನುಮೋದನೆ 
ಸಂದರ್ಭದಲ್ಲಿ 5% ವಿಸ್ಲೀರ್ಣದ 
ಜಮೀನನ್ನು ಆಟದ ಮೈದಾನಕ್ಕಾಗಿ 
ಹಾಗೂ 5% ಜಾಗವನ್ನು ಸಾರ್ವಜನಿಕ 
ಉದ್ದೇಶಕ್ಕಾಗಿ ಕಾಯ್ದಿರಿಸುತ್ತಿರುವುದು 
ನಿಜವೇ; . ಹಾಗಿದ್ದಲ್ಲಿ, ಕಾಯ್ಲಿರಿಸಿದ 
ಜಾಗದ ಉದ್ದೇಶವು ಈಡೇರಿಸಲು 
ಸಾಧ್ಯವೇ; 


1 ಕರ್ನಾಟಿಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆಯನ್ನು ವಿಸ್ತರಿಸಿರುವ 
ಪ್ರದೇಶಗಳಲ್ಲಿ ಬರುವ . ಪಟ್ಟಿಣ 
ಪಂಚಾಯಿತಿ/ನಗರ ಪಂಚಾಯಿತಿ 
ವ್ಯಾಪ್ತಿಯಲ್ಲಿ 4000.00 ಚ.ಮಿೀೀ ಅಥವಾ 
ಅದಕ್ಕಿಂತ ಕಡಿಮೆ ವಿಸ್ತೀರ್ಣ ಇರುವಂತಹ 
ಜಮೀನುಗಳಿಗೆ ಬಹುನಿವೇಶನ ವಸತಿ 
ವಿನ್ಯಾಸ ಅನುಮೋದಿಸುವಾಗ ಸರ್ಕಾರದ 
ಅಧಿಸೂಚನೆ ಸಂಖ್ಯ:ನಅಇ 162 ಬೆಂರೂಪ್ರಾ 
2011, ದಿನಾಂಕ:14.09.2012 ರನ್ನಯ 
ಶೇ.15ರಷ್ಟು ಜಾಗೆಯನ್ನು ಉದ್ಯಾವನದ 
ಉಪಯೋಗಕ್ಕಾಗಿ ಕಾಯ್ಕ್ದಿರಿಸಚೇಕಾಗಿರುತ್ತಡೆ: 
(ಅನುಬಂಧ-1 ರಲ್ಲಿ ಒದಗಿಸಿದೆ.) 


2ಕರ್ನಾಟಿಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ' ಕಾಯ್ದೆಯನ್ನು ವಿಸ್ತರಿಸದೇ 
ಇರುವ ಪ್ರದೇಶಗಳಲ್ಲಿ ಬರುವ ಹಪಟ್ಟಿಣ ; 
ಪಂಚಾಯಿತಿ /1 ನಗರ ಪಂಚಾಯಿತಿ 
ವ್ಯಾಪ್ತಿಯಲ್ಲಿ 4000.00 ಚ.ಮೀ ಅಥವಾ 
ಅದಕ್ಕಿಂತ ಕಡಿಮೆ ವಿಸ್ತೀರ್ಣ ಇರುವಂತಹ 
ಜಮೀನುಗಳಿಗೆ ಬಹುನಿವೇಶನ ವಸತಿ 
ವಿನ್ಯಾಸ ಅನುಮೋದಿಸುವಾಗ ನಗರ ಮತ್ತು 
ಗ್ರಾಮಾಂತರ ಯೋಜನಾ ಇಲಾಖೆ ಸುತ್ತೋಲೆ 
ಸಂಜ್ಯೆ:ನಗ್ರಾಯೋವಿ/ಉ.ನಿ(ಯೋ.ವಿ)/ವಿನ್ಯಾ 
ಸ ನಕ್ಲೆ ಸುತ್ತ್ರೋಪೆ/01/2012-13, 
ದಿನಾ೦ಕ:07.08.2013 ರನ್ವಯ ಶೇ.15ರಷ್ಟು 
ಜಾಗೆಯನ್ನು ಉದ್ಯಾನವನದ 
ಉಪಯೋಗಕ್ಕಾಗಿ ಕಾಯ್ಗಿರಿಸಬೇಕಾಗಿರುತ್ತದೆ. 
ಅನುಬಂಧ-2 ರಲ್ಲಿ ಒದಗಿಸಿದೆ) 


3 


ಭೂ ನಿವೇಶನ ವಿನ್ಯಾಸ ನಕ್ಕೆ 
ಮಂಜೂರಾತಿಯಲ್ಲಿ 0.01 ಎಕರೆ / 0.02 
ಎಕರೆ ಜಾಗವನ್ನು ಸಾರ್ವಜನಿಕ 
ಉಪಯೋಗಕ್ಕಾಗಿ ಸಣ್ಣ ಪ್ರಮಾಣದ 
ಜಾಗವನ್ನು ಕಾಯ್ಕಿರಿಸಿರುವುದರಿಂದ 
ಪ್ರುಯೋಜನವಾಗುವುದೇ; 


ಸಾರ್ವಜನಿಕ ಉಪಯೋಗಕ್ಕಾಗಿ ಇಷ್ಟು 
ಸಣ್ಣ ಪ್ರಮಾಣದ ಜಾಗವನ್ನು ಯಾವ 


ರೀತಿ ಸದುಪಯೋಗ ಪಡಿಸಿಕೊಳ್ಳಲು: 


ಉಡ್ದೇಶಿಸಲಾಗಿರುತ್ತದೆ? (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


ಶೇ.15 ರಷ್ಟು ಉದ್ಯಾನವನ 
ಕಾಯ್ಕಿರಿಸಿರುವುದರಿಂದ ಲಭ್ಯವಾಗುವ 
ಜಾಗವು ಉಪಯೋಗಕ್ಕೆ ಬರುತ್ತದೆ. 


ಸಂಖ್ಯೆ: ನಅಇ 25 ಎಲ್‌ಎಕ್ಕೂ 2021(ಇ-ಕಡತ) 


ಗ 


“ನಗರಾಭಿವೃದ್ಧಿ ಸಚಿವರು 


ಈ 


ನ 


KA/ BG-GPO/ 2515 AWPP.47/ 2008 - 2011 


URBAN DEVELOPMENT SECRETARIAT 
NOTIFICATION 


No. Udd-162 Bemrupra 2071, Bangaloie. Dated: 14. k.09. 2012 


In exercise ‘of the powers conferred under Section 13 E of Kamataka Town and 
Country Planning Act, 1661, the Goverment of Karnataka, notified certain regulations 
regarding exemption of open space and civic amenities-in sub-division of land in less than 4000 sqm 
(0.40-ha) of land to be incorporated under. sub ‘heading Open: Spaces ad Civic “Amenities” in the 
zonal regulations of the master. plans, of all local planning a ೩೩s approved by ‘he 6 vermment vide 
Notification No UDD:522 My Aa pra 2005. Dated 10.03.2008. 


Whereas, the'pravision to provide Exemption for'open spaces-and Civic Amenities in certain 


residential developments in’ leu of payment of market value: of land is comprehensively re-examined 


by the Government and, in view of the implications involved in implementing this provision tt has. 
been decided to revise the provision. ರಾಮಾ 


After careful. consideration and-in exercise-of. the powers ೮stೀdೆ under ‘section 76-K of the 


K.T.C.P..Act, 1961, the Government withdraws the following provision No. If tov), notified ‘sn n the 


final notification no UDD 522 My Aa Pra 2005, Dated 10.03.2006 
“1. Exemption for open.spaces and civic amenities in sub-division of land 


i” Subject to the provisions of Master plan (ODP/CDP/CDRIR) in respect of land use, 
proposed roads and minimum road width, wherever the total extent of land of the 
private residential layout for | 


1) approval by ‘the planning Authority is 4000 sq.m (0.40 hectares) and below, reservation 
of open space. and civic amenities areas as per the zonal Regulations/Sub-diviston 
Rules may be dispensed with. ' 


i) ...In. leu of this the Planning. Authority. may ‘collect the market value of converted 
equivalent land as fixed'by the Sub-Regietsar. 


shall be in ಇಡೆಂಗ to the. fee tರ pe collected under Section 18 of the K.T.CP. Act, 


) other fees { ಯಜ್ಞ presoribed by the Government from 


J'depdsit the amourit s6.collectéd ufider a ‘separate head of 
Account and the amount: shall-.be utilized only’ for acqulsition of aregs reserved for 
parks and open spaces in the approved Master Plan (ODP/ CDP/CDPIR)), The Planning 


Wy 


Authority shall under no circumstances divert this.amount for any other purposes. 


m case the land -oWwher réfises to" py the market value of the. equivalent: ind in Heu:of open 
space and civic amenity to be reserved. the, ‘planning Authority shall approve the ‘sub-division 
- providing jand separately to an extent which otherwise would have been: ‘reserved for parks, open [ 
. spaces and civic amenities as per Zonal Regulations and shall take possession of such land fee of 
cost from the land: owner, and the Authority may dispose the same through auction for the purpose 
ಸೇರೆ by the Authority, 


“And in:exercise:of-the powers. vested w/s 76- k of” KTCP AE 1961, the folowing provision is 
substittted with immediate effect. ' 


“Subject to the provisions ‘of Master : Plan in respect of land usé, ‘proposed roads and 

minimum road width, wherever ‘the total exterit' of land of the private residential layout of approval 

by the Planning Authority is 4000 "ಇಡ: (0. 40. Hectares) and below;: 15% of thé total area shall.be 
~~reserved for parks and open, spaces. 


By order ‘and inthe name of Governor of Karhataka, ” ಳ್ಸೆ 
pe M. Vasudeva Rao 

rider secretary to Government 

Urban Devélopment'Department 


ಇನ್‌ ಪನಹಾಹಾ್‌ ತನವ ನಾನಡಾರು ಗಂ ನಾನ; 


ದ್ರಿಸಿಬಂಥೆ-4 


ಕರ್ನಾಟಿಕ ಸರ್ಕಾರ 
ಗ್ರಾಮಾಂತರ ಯೋಜನಾ ಇಲಾಚಿ 


Fes 


ನಗರ ಮತ್ತು 


ಯನ್ನು ವಿಸ್ತರಿಸದೇ ಇರುವ : 
ಯಾವುದೇ ಜಮೀನಿನ ವಿಸ್ತೀರ್ಣ 40000 ಚಮೀ ಆ ನ್ನು ಸ್ತ ಇರುವ ಪ್ರದೇಶಗಳಲ್ಲಿ 


ಜಮೀನುಗಳಿಗಿ ಬಹು ನಿವೇಶನಗಳ ವಸ್ತಿ ಬ 
- | ವಿನ್ಸಾ ಅನು: 
ಅನುಸರಿಸಬೇಕಾದ ಮಾರ್ಗಸೂಚಿಗಳು "ಭ್‌ ಅನುಮೋದಿಸುವ ಸಂಬಂಧ 


. ಉಲ್ಲೇಣು.ನಗರ' ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶನಾಲಯದ 
ಉನೀವಿವಿ)/' ಸುತ್ತೋಲೆ/ವಿನ್ಯಾಸ0506, &:02.09:2005 
2. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಯುಡಿಡಿ ಮೈಅಪ್ರಾ2005, ದಿ:10.03.2006 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಲಇ:162:ಬೆಂರೂಪ್ರಾ2011 ಡ:14.09.2012 
4. ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶನಾಲಯದ ಸುತ್ತೋಲೆ ಸಂಖ್ಯೆ: ನಗ್ರಾಯೋನಿ/ 
ಉನಿ(ಯೋವಿ)/ವಿನ್ಯಾಸ ನಕ್ಷೆ/ಸುತ್ತೋಲೆ/01/2012-3; ದಿ:02.04.2013. 


Kook 


ಪಸಾವನೆ: 


peed toned 


ರಾಜ್ಯದಲ್ಲಿನ ಯಾವುದೇ : ಜಮೀನಿನ ಒಟ್ಟು ವಿಸ್ತೀರ್ಣ 40000 ಚಮೀ ಅಥವಾ ಅದಕ್ಕಿಂತ ಕಡಿಮೆ 
ಇರುವಂತಹ ಜಮೀನುಗಳಿಗೆ ಬಹು ನಿವೇಶನಗಳ ವಸತಿ ವಿನ್ಯಾಸ ಅನುಮೋದಿಸುವಾಗ ಉದ್ಯಾನವನ ಮತ್ತು 
ಸಾರ್ವಜನಿಕ ಸೌಲಭ್ಯಕ್ಕಾಗಿ ವಿನಾಯಿತಿ ನೀಡಿ ಮಾರುಕಟ್ಟೆ ಬೆಲೆಯ ಕನಿಷ್ಠ ನೇ10 ರಷ್ಟು ಶುಲ್ಕ ಪಡೆಯಲು 
ಕರ್ನಾಟಿಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆಯನ್ನು ವಿಸ್ತರಿಸಿದ ಪು್ರದೇಶಗಳಿನೆ ಸಂಬಂಧಿಗಿದುತೆ 
ಉಲ್ಲೇಖ (2) ರ ಸರ್ಕಾರದ ಅಧಿಸೂಚನೆಯಲ್ಲಿ ಮತ್ತು--ಕರ್ನಾಟಕ 'ನಗರ ಮತ್ತು ಗ್ರಾಮಾರಕರ ಯೋಜನಾ 
ಕಾಯ್ದೆಯನ್ನು ವಿಸ್ತರಿಸದೇ ಇರುವ ಪ್ರದೇಶಗಳಿಗೆ ಸಂಬಂಧಿಸಿದಂತೆ, ಉಲ್ಲೇಖ (1) ರ ಇಲಾಖೆಯ ಸುತ್ತೋಲೆಯಲ್ಲಿ 
ಅವಕಾಶ ಕಲ್ಪಿಸಿ ಆದೇಶಿಸಲಾಗಿರುತ್ತದೆ. 


`ಉಲ್ಲೇಬ (3) ರ ದಿ:14-09-2012ರ ಸರ್ಕಾರಬೆ ಅಧಿಸೂಚನೆಯಲ್ಲಿ, ಸರ್ಕಾರವು ಉಲ್ಲೇಖ (2) ರ 
ಅಧಿಸೂಚನೆಯಲ್ಲಿ ಕಲ್ಪಿಸಿದ ಉದ್ಯಾನನನ ಮತ್ತು ಸಾವಜನಿಕ ಸೌಲಭ್ಯಕ್ಕಾಗಿ ವಿನಾಯಿತಿ ನೀಡಿ ಮಾರುಕಟ್ಟೆ 
ಬೆಲೆಯ, ಶೇ.10 ರಷ್ಟು ಶುಲ್ಕ ಪಡೆಯುವ ಅವಕಾಶವನ್ನು. ಹಿಂಪಡೆದುಕೊಂಡು ಕರ್ನಾಟಿಕ ನಗರ ಮತ್ತು 
ಗ್ರಾಮಾಂತರ ಯೋಜನಾ ಕಾಯ್ದೆಯನ್ನು ವಿಸ್ತರಿಸಿರುವ ಪ್ರದೇಶಗಳಿನೆ 4000.00 ಚಮೀ ಅಥವಾ' ಅದಕ್ಕಿಂತ ಕಡಿಮೆ 
ವಿಸ್ತೀರ್ಣ ಇರುವಂತಹ ಜಮೀನುಗಳಿಣಿ ಬಹು ನಿವೇಶನಗಳ ವಸತಿ ವಿನ್ಯಾಸ :ಅನುಮೋದಿಸುವಾಗ' ಶೇ.15 ರಷ್ಟು 
ಜಾಗವನ್ನು ಉದ್ಯಾನದ ಉಪಂತೋಗಕ್ಕಾಗಿ ಕಾಯ್ದಿರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. 


vivailtr: 1017: 


Scanned with CamScanner 


' ivailtri1018 


NE 


KR 


a | 
ಕಟ್ಪಿಸಿದ ಅವಕಾ ಗಳಲ್ಲಿ ಇಲಾಖಾ ವತಿಬ್ಬು 
ಉಲ್ಲೇಖ (3) ರ ನರಾರದ ಅಧಿಸೂಟನಯಲ್ಸಿ ರಸದೇ ಇರುವ ಸ ಜಮೀನುಗಳಿಗೆ 
ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಪನಭಾಕರ ಬ್ಬ 
ಅನುಮೋದಿಸುವ ಸದರಿ 400000 ಚಮೀ ಅಥವಾ ಇ ಗದ್ಯಾಸವನ ಕಾಯ್ದಿರಿಸುವ ಸಂಬಂಧ ಉಲ್ಲ 
ನಿವೇಶನಗಳ ವಸತಿ ವಿನ್ಯಾನ ಅನುಮೋದಿಸುವಾಗ ಕೀರ ರನು ತ್ಲೋಲೆಯಲ್ಲಿ ಕೆಲವು ತಾಂತ್ರಿ 


fy ಲಾಗಿದ್ದು ಸದರಿ ಸು: 
(4) ರಲ್ಲಿ ಇಲಾಖಾ ವತಿಯಿಂದ ಸುತ್ಲೋಲೆಯನ್ನು uit ತೆ ಹಿಂಪಡೆದು (ಉಲ್ಲೇಖ (3). ರ ಸರ್ಕಾರದ 


ಎ ಗನಗಂದ್ಪ ನರದ ಪದ. ರ್‌ ಛೆ ಹೊರಡಿಸಲಾಗಿದೆ. 
ಅಧಿಸೂಂಸಟ್ಲಿ ಸಲದ ಅವಾಂಗಳ್ನಖ) ಈ ಕಳಳುಡಂತ ಮಾರ್ವಾಡಿತ ಸುತ E74, 
ಆದೇಶ ಸಂಖ್ಯೆ: ಸಗ್ರಾಯೋನಿ/ ಉನೀಯೋದಿ)/ದ ಸುತ್ತೋಲೆ /01 2012-13, ದಿ: - -2013. 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ. ಕಾಯ್ದೆಯನ್ನು ವಿಸ್ತರಿಸದೇ ಇರುವ ಪ್ರದೇಶಗಳಿಗೆ 
ಯಾವುದೇ ಜಮೀನಿನ ಒಟ್ಟು ವಿಸ್ತೀರ್ಣ 40000 ಚಮೀ ಅಥವಾ ಅದಕ್ಕಿಂತ ಕಡಿಮೆ ಇರುವಂತಹ 
ಜಮೀನುಗಳಿಗೆ ಬಹು ನಿವೇಶನಗಳ ವಸತಿ ವಿನ್ಯಾಸ ಅನುಮೋದಿಸುವಾಗ 'ಶೇ15 ರಷ್ಟು ಜಾಗವನ್ನು 
ಉದ್ಯಾನವನ ಉಪಯೋಗಕ್ಕಾಗಿ ಕಾಯ್ದಿರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. 


ಸಹಿ; 
ನಗರ ಮತ್ತು ಗ್ರಾಮಾಂಶರ ಯೋಜನಾ 
ನಿರ್ದೇಶಕರು (ಪು 


Scanned with CamScanner 


ಕ | PNR 
ಕಿಗೆ ಅನುಗುಣವಾಗಿ ರ್ನಾಟಿ p ೬ 


